ಶರ್ಗದೆಡೆಗೆ ಪಯಣ 


4 


. 
. 


& 


11 


) 


ಕಾನನ 


ಗುಂಪು (ಗುಪ್ಪೆ ಗುಪ್ಪೆಯಾಗಿ ) ನೀರಿನ ಮೇಲೆತೇಲುತ್ತಿದ್ದವು.ಸೂರ್ಯ ಇನ್ನೇನು ಪಶ್ಚಿಮದಲ್ಲಿ ಮುಳುಗುತ್ತಿದ್ದ ಕೆರೆಯ 
ಅಂಗಳದಲ್ಲಿ ಸ್ವಲ್ಪ ಕಾಲ ಕುಳಿತವು. ದೂರದಲ್ಲಿ ನವಿಲು ಕೂಗುತ್ತಿತ್ತು, ಹಕ್ಕಿಗಳ ಕಲರವವು ಕಪ್ಪೆಗಳ ವಟಗುಟ್ಟುವ 
ಸಂಗೀತವನ್ನು ಆಲಿಸುತ್ತಾ ಕುಳಿತೆವು. ನಮ್ಮ ಮುಂದೆಯಿಂದ ಒಂದು ಬೋಳಾದ ಕಗ್ಗಲಿ ಮರಕ್ಕೆ ಮೂರು ಪುಟಾಣಿ 
ಹಕ್ಕಿಗಳು ಕುಳಿತು ಕುಟ ಕುಟ ಕುಟ್ಟಲು ಶುರುಮಾಡಿದವು. ಬಯಲು ಬಯಲಾಗಿದ್ದ ಕುರುಚಲು ಕಾಡಿನಲ್ಲಿ ಕಗ್ಗಲಿ 
ಮರದ ಮೇಲೆ ಕುಳಿತ್ತಿದ್ದ ಆ ಮೂರು ಹಳದಿ ಕಿರೀಟದ ಚಿಕ್ಕ ಮರಕುಟುಕ ಹಕ್ಕಿಗಳು, ಕಗ್ಗಲಿ ಮರದ ಕೊಂಬೆಯಿಂದ 
ಕೊಂಬೆಗೆ ಹಾರಿ ಕುಣಿಯುತ್ತಿದ್ದವು. ಕಿಕ್ಕಿಕ್-ಕಿರ್ ಎಂದು ಕೂಗುತ್ತಿದ್ದವು. ತೊಗಟೆಯ ಕೆಳಗೆ ಅಡಗಿ ಕುಳಿತ ಸಣ್ಣ 
ಸಣ್ಣ ಕೀಟಗಳನ್ನು ಕುಟ್ಟಿ ಕುಟ್ಟಿ ತಿನ್ನುತ್ತಿದ್ದವು. ಇವು ಕೆಲವೊಮ್ಮೆ ಸಣ್ಣ ಸಣ್ಣ ಹಣ್ಣುಗಳನ್ನು, ಹೂವಿನ ಮಕರಂದವನ್ನು 
ಹೀರುತ್ತವೆಯಾದರೂ ಕಂಬಳಿ ಹೂಗಳು ಚಿಟ್ಟೆಯ ಲಾರ್ವಗಳನ್ನು ಕಂಡರೆ ಗುಳುಂ ಮಾಡುತ್ತವೆ. ಪೆಬ್ರವರಿ - 
ಜುಲೈವರೆಗೂ ಒಣಮರದಲ್ಲಿ ಪೊಟರೆ ಕೊರೆದು ಗೂಡುಮಾಡಿ ಮರಿಮಾಡುತ್ತವೆ ಎಂದು ಸಣ್ಣ ಹಕ್ಕಿ - ಆಪ್ ನೋಡಿ 

ತಿಳಿದುಕೊಂಡೆವು. ಕತ್ತಲಾಗುತ್ತಿದ್ದರಿಂದ ಬೇಗ ಬೇಗ ಮನೆಯ ಕಡೆ ಹೆಜ್ಜೆ 
ಹಾಕಿದೆವು, ದಾರಿ ಉದ್ದಕ್ಕೂ ಕಳ್ಳಬೇಟೆಗಾರರು ಮೊಲಗಳಿಗೆ ಕಟ್ಟಿದ 
ಉರುಳುಗಳನ್ನು ಕಿತ್ತು ನಾಶಮಾಡಿ ಬಂದೆವು. ಬೋಳುಮರದ ಮೇಲೆ ಕುಳಿತಿದ್ದ 
ಆ ಮೂರು ಹಕ್ಕಿಗಳು ಕಿಕ್ಕಿಕ್‌ - ಕಿರ್ ಕೂಗುದೂರದಲ್ಲೆಲ್ಲೋ ಕೇಳುತ್ತಿತ್ತು. 


- ಶಂಕರಪ್ಪ . ಕೆ . ಪಿ 


ಮಾರಕವಾದಕೀಟನಾಶಕ 


ಮಕರಂದಕ್ಕಾಗಿ ಜೇನುನೊಣಗಳು ಒಂದು ಹೂವಿನಿಂದ ಮತ್ತೊಂದು ಹೂವಿಗೆ ಹಾರುತ್ತವೆ, ಅವು 
ಸಂಗ್ರಹಿಸಿದ ಮಕರಂದದಲ್ಲಿ ಹಾನಿಕಾರಕ ಕೀಟನಾಶಕಗಳು ಸೇರಿರುತ್ತವೆ ಜೇನುನೊಣಗಳಿಗೆ ಯಾವ 
ಮಕರಂದದಲ್ಲಿ ಹಾನಿಕಾರಕ ಕೀಟನಾಶಗಳಿವೆ ಎಂದು ತಿಳಿಯುವುದಿಲ್ಲ, ಏಕೆಂದರೆ ಅವಕ್ಕೆ ರುಚಿ ನೋಡುವ ಗುಣ 
ಲಕ್ಷಣ ಇರುವುದಿಲ್ಲ. ಹೊಸ ಅಧ್ಯಯನದ ಪ್ರಕಾರ ಕೀಟನಾಶಕಗಳಲ್ಲಿ ಹಾನಿಕಾರಕ ನಿಕೋಟಿನ್ ಅಂಶವಿರುವುದು 
ತಿಳಿದು ಬಂದಿದೆ. ಈ ನಿಕೋಟಿನ್ ಜೇನು ನೊಣಗಳನ್ನು ಆಕರ್ಷಿಸುವುದಲ್ಲದೆ , ಇತರ ವನ್ಯ ಕೀಟಗಳನ್ನೂ ಕೂಡ 
ನಾಶಮಾಡುತ್ತದೆ. ಈ ಕೀಟನಾಶಕಗಳನ್ನು ನಿಕೋಟಿನಾಯಿಡ್ ಎಂದು ಕರೆಯುತ್ತಾರೆ. ಇದನ್ನು ರೈತರು ತಮ್ಮ 
ಬೆಳೆಗಳ ರಕ್ಷಣೆಗಾಗಿ ಬಳಸುತ್ತಾರೆ . ಇದರಿಂದ ಯಾವುದೋ ಕೆಲವು ಜಾತಿಯ ಕೀಟಗಳ ದಮನಕ್ಕಾಗಿ ಇನ್ನಿತರ 
ಕೀಟ ಸಂಕುಲಕ್ಕೆ ತೊಂದರೆ ಕೊಡುತ್ತಿದ್ದಾರೆ. 


ವಿಜ್ಞಾನಿಗಳು ಜೇನು ನೊಣ ಮತ್ತು ದುಂಬಿಗಳನ್ನು ತಮ್ಮ ಪ್ರಯೋಗಾಲಯಕ್ಕೆ ತಂದು, ಅವುಗಳಿಗೆ ಹೆಚ್ಚಿನ 
ಪ್ರಮಾಣದ ನಿಯಾನಿಕೊಟಿನಾಯ್ಡುಗಳನ್ನು ಕೊಟ್ಟರು ಆದರೆ ಯಾವುದೇ ತರಹದ ಪ್ರತಿಕ್ರಿಯೆ ಅವರಿಗೆ ಸಿಗಲಿಲ್ಲ , 
ಕಾರಣ ಜೇನುಗಳಿಗೆ ರುಚಿ ಕಂಡು ಹಿಡಿಯುವ ಲಕ್ಷಣ ಇಲ್ಲ ಎಂದು ಇಂಗ್ಲೆಂಡಿನ ವಿಶ್ವವಿದ್ಯಾನಿಲಯದ ಗೆರಾಡಿಲ್ 
ರೈಟ್ ರವರು ತಿಳಿಸಿದ್ದಾರೆ. ಜೇನುನೊಣಗಳು ಕೀಟನಾಶಕ ಬಳಸಿದ ಮಕರಂದಕ್ಕಾಗಿ ಮತ್ತೆ ಮತ್ತೆ ಬರುತ್ತದೆ, 
ಇದರ ಕಾರಣವನ್ನು ವಿಜ್ಞಾನಿಗಳು ತಿಳಿಯಲು 
ಎರಡು ಸಕ್ಕರೆ ದ್ರಾವಣವನ್ನು ತೆಗೆದುಕೊಂಡು 
ಒಂದರಲ್ಲಿ ಕೀಟನಾಶಕವನ್ನು ಮತ್ತೊಂದರಲ್ಲಿ 
ಸಾಮಾನ್ಯ ದ್ರಾವಣವನ್ನು ಹಾಕಿ ಕೀಟಗಳು 
ಹೆಚ್ಚಾಗಿ ಕೀಟನಾಶಕಗಳ ದ್ರಾವಣಕ್ಕೆ 
ಆಕರ್ಷಿತಗೊಳ್ಳುತ್ತವೆ. 


ನಿಯೋನಿಕ್ ಕೀಟನಾಶಕಗಳೂ ಕೂಡಹಾನಿಕಾರಕ 


ನಿಯೊನಿಕ್ ದ್ರಾವಣವನ್ನು ತಮ್ಮ ಬೆಳೆಗಳಿಗೆ 
ಹಾಕುವುದರಿಂದ ಪರಾಗಸ್ಪರ್ಷ ಕ್ರಿಯೆ ಹೆಚ್ಚಾಗಿ 
ಆಗುತ್ತದೆ ಎಂದು ರೈತರು ಬಳಸುತ್ತಾರೆ. ಆದರೆ 2013 
ರಲ್ಲಿ ಯೂರೋಪಿಯನ್ ಯುನಿಯನ್ ಈ 
ಕೀಟನಾಶಕಗಳನ್ನು ನಿಷೇದಮಾಡಿದ್ದರೂ ಸಹ ಈ 
ಕೀಟನಾಶಕಗಳ ಪ್ರಯೋಗಕ್ಕೆಂದು 16 ತರಹದ 

ಬೆಳೆಗಳಿಗೆ ಅರ್ದದಷ್ಟು ಕೀಟನಾಶಕಗಳನ್ನು ಮತ್ತು 
ಉಳಿದುವುದಕ್ಕೆ ಯಾವುದೇ ತರಹ ಕೀಟನಾಶಕವನ್ನು ಸಿಂಪಡಿಸದೆ ಪ್ರಯೋಗವನ್ನು ಮಾಡಿದ್ದಾರೆ. ಆಗ ಅವರಿಗೆ 
ಕಂಡು ಬಂದದ್ದೆಂದರೆ ಈ ಎರಡೂ ತಾಕುಗಳ ಬೆಳೆಗಳ ಯಾವುದೇ ವ್ಯತ್ಯಾಸ ಕಂಡು ಬಂದಿಲ್ಲ, ಆದರೆ ಜೇನು 
ನೊಣಗಳ ಬೆಳವಣಿಗೆಯಲ್ಲಿ ವ್ಯತ್ಯಾಸ ಕಂಡು ಬಂದಿರುತ್ತದೆ . ಅದೇ ರೀತಿ ದುಂಬಿಗಳ ವಿಷಯದಲ್ಲಿ ಇದು ವಿರುದ್ಧ 
ಪ್ರಕ್ರಿಯೆಯನ್ನು ತೋರಿರುತ್ತದೆ. ಏನೆಂದರೆ ಕೀಟನಾಶಕಗಳು ಬಳಸಿದ ಬೆಳೆಗಳಲ್ಲಿ ಹೆಚ್ಚಿನ ಬೆಳವಣಿಗೆ ಕಾಣಲಿಲ್ಲ, 
ಇದನ್ನು ಏಪ್ರಿಲ್ 22, 2013ರ ನೇಚರ್ ಅಂಕಣದಲ್ಲಿ ರುಡಾಲ್ಫ್ ರವರು ಕಂಡುಹಿಡಿದಿದ್ದಾರೆ . 


- ರವಿಚಂದ್ರ .ಎಸ್ . ವಿ 


ಚಾರಣಕ್ಕೆ ಹೋಗೋಣ 


ಮೇರು ಗಿರಿಯ ಏರುವ 


ದೂರದ ಕೆರೆಯ ನೋಡುವ 


ಊರ ದಾರಿ ಹುಡುಕುವ 
ತಂಗಾಳಿಯಲಿ ತೇಲುತ 

ಬೆಟ್ಟದ ಹೂವುನೋಡಲ್ಲಿ 
ಗವಿಯ ಬಾಗಿಲ ಬುಡದಲಿ 
ತೊರೆಯ ತೀರದಲ್ಲಿ ಸೇರಿ 

ಮರಳು ದಡದಿ ಆಡುವ 
ಮೃಗದ ಹೆಜ್ಜೆ ಗುರುತ ನೋಡಿ 
ಹೊಸ ಬಣ್ಣದ ಚಿಟ್ಟೆ ಕಂಡು 
ಕೀಟಲೋಕಕ್ಕೆ ಹೋಗುವ 
ತಂತ್ರ ಯುದ್ಧ ತಿಳಿಯುವ 

ಕಾಡ ಮೌನ ದನಿಯ ಕೇಳಿ 
ನೆನಪ ಬಿಚ್ಚಿ ಹೇಳುವ 
ಅನುಭವದ ಮಾಟ ಹರಡುವ 

ಅನ್ವೇಷಣೆಯ ದಾರಿಯಲಿ ಚಲಿಸುವ 
ಹಕ್ಕಿಯೊಡನೆ ಕೂಗುವ 
ಕಾರೆ ಹಣ್ಣ ಸವಿಯುವ 
ಗೆಳೆಯರೊಡನೆ ಸೇರುವ 
ಬನ್ನಿ ಚಾರಣಕೆ ಹೋಗೋಣ. 


- ಕೃಷ್ಣನಾಯಕ್ 


